ಕರ್ನಾಟಕ ವಿಧಾನ 


ಪರಿಷತ್ತು 
ಮಿ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


2069 

ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

17-03-2022 

ಗೃಹ ಸಚಿವರು 


ಮಾಹಿತಿ ನೀಡುವುದು) 


ಕಸಂ ಪ್ರಶ್ನೆ ಉತ್ತರ 
ಅ) | ಪೊಲೀಸ್‌ ಇಲಾಖೆಯಲ್ಲಿ ಪೊಲೀಸ್‌ ಇಲಾಖೆಯಲ್ಲಿ ಕಳೆದ 03 ವರ್ಷಗಳಲ್ಲಿ ಗ್ರೂಪ್‌ ಸಿ ಮತ್ತು 
ಅನುಕಂಪ ಆಧಾರದ ಮೇಲೆ[ಡಿ ವೃಂದದ ಹುದ್ದೆಗಳಿಗೆ ಅನುಕಂಪ ಆಧಾರದ ನೆಲೆಯಲ್ಲಿ 
ಉಡ್ಯೋಗಕ್ಕಾಗಿ ಅರ್ಜಿ | ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿರುವವರ ಸಂಖ್ಯಾವಾರು ವವರ 
ಸಲ್ಲಿಸಿರುವವರ ಸಂಖ್ಯೆ ಎಷ್ಟು? ಕೆಳಕಂಡಂತಿದೆ. 
ಕ್ರಸಂ 2019 | 2020 2021 2022 
1 219 283 309 34 
ಆ) ಸಡಕ್‌ ಇಲಾಖೆಯು ಅನೆಕಂಪದ] ಪೊಲೀಸ್‌ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಮೃತರಾದ 
ಆಧಾರದ ಮೇಲೆ ಉದ್ಯೋಗ | ಅಧಿಕಾರಿ/ ಸಿಬ್ಬಂದಿಗಳ ಅವಲಂಬಿತ ಕುಟುಂಬ ಸದಸ್ಯರು 
ನೀಡುವಲ್ಲಿ ವಿಳಂಬ | ಅನುಕಂಪದ ಆಧಾರದ ನೇಮಕಾತಿ ಕೋರಿ ಸಲ್ಲಿಸುತ್ತಿರುವ 
ಮಾಡುತ್ತಿರುವುದು ಸರ್ಕಾರದ | ಮನವಿಗಳನ್ನು ಯಾವುದೇ ವಿಳಂಬಕ್ಕೆ ಆಸ್ಪದ ನೀಡದೆ ಕೆ.ಸಿ.ಎಸ್‌ 
ಗಮನಕ್ಕೆ ಬಂದಿದೆಯೇ; (ಅನುಕಂಪದ ಆಧಾರದ ನೇಮಕಾತಿ) ನಿಯಮಗಳು 1996 ಹಾಗೂ 
ಇ) | ಬಂದಿದ್ದಲ್ಲಿ, ಈ ಕುರಿತಂತೆ ಕೆ.ಸಿ.ಎಸ್‌ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ಅಮಸಾರ 
ಸರ್ಕಾರವು ತೆಗೆದುಕೊಂಡ | ಪರಿಶೀಲಿಸಿ ಅರ್ಹತೆಯ ಅನುಸಾರ/ಅರ್ಹರಾಗಿರುವ ಪ್ರಕರಣಗಳಲ್ಲಿ 
ಕ್ರಮವೇನು? (ವಿಸ್ಯತವಾದ | ಇಲಾಖೆಯಲ್ಲಿನ ಗ್ರೂಪ್‌ ಸಿ ಮತ್ತುಡಿ ದರ್ಜೆಯ ರಿಕ್ಷಸ್ಕಾನಗಳಿಗೆ 


ಹಂಚಿಕೆ ಮಾಡಿ ನೇಮಕಾತಿ ಆದೇಶಗಳನ್ನು ನೀಡಲಾಗುತ್ತಿದೆ. ಅಲ್ಲದೆ 
ಇಲಾಖೆಯಲ್ಲಿ ಗ್ರೂಪ್‌ ಸಿ ಮತ್ತು ಡಿ ದರ್ಜೆಯ ರಿಕ್ತಸ್ಥಾನಗಳು 
ಲಭ್ಯವಲ್ಲದಿದ್ದಾಗ ಸರ್ಕಾರದ ನಿರ್ದೇಶನದಂತೆ ಅರ್ಜಿದಾರರ 
ನೇಮಕಾತಿ ಪ್ರಸ್ತಾವನೆಗಳನ್ನು ಸಂಬಂಧಪಟ್ಟ ಪಾದೇಶಿಕ 
ಆಯುಕ್ತರುಗಳಿಗೆ ಸಹಾ ಶಿಫಾರಸ್ಸು ಮಾಡಿ ಕಳುಹಿಸಲಾಗುತ್ತದೆ. 

ಆದಾಗ್ಯೂ ನಿಯಮಗಳಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ 
ಅರ್ಜಿಗಳನ್ನು ಸಲ್ಲಿಸದ ಪ್ರಯುಕ್ತ ಹಾಗೂ ಅನುಕಂಪದ ನೇಮಕಾತಿ 
ಪರಿಗಣನೆಗೆ ಅಗತ್ಯ ದಾಖಲಾತಿ ಸಲ್ಲಿಸದ ಪ್ರಯುಕ್ತ (ಅಪೂರ್ಣ 
ಮಾಹಿತಿ ಹಾಗೂ ಈ ಕುರಿತು ದಾಖಲಾತಿಗಳನ್ನು ಪಡೆಯುವ 
ಪತ್ರವ್ಯವಹಾರಗಳಿಂದಾಗಿ ಉದ್ಯೋಗ ನೀಡುವಲ್ಲಿ ವಿಳಂಬವಾಗುತ್ತದೆ. 
ಅರ್ಜಿದಾರರಿಗೆ ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ಕಾಲಾವಧಿ, 
ಸಮೂನೆ ಇತ್ಯಾದಿ ಸಂಪೂರ್ಣ ಮಾಹಿತಿ ನೀಡಿ ದಾಖಲಾತಿಗಳನ್ನು 


1 ಒದಗಿಸುವಂತೆ ಸೂಚಿಸಿ ಮಾರ್ಗದರ್ಶನ ನೀಡುವಂತೆ ಸಂಬಂಧಪಟ್ಟ 


ಘಟಕಾಧಿಕಾರಿಗಳಿಗೆ ಚೆಕ್‌ಲಿಸ್ಟ್‌ ಗಳನ್ನು ನಿಗಧಿಪಡಿಸಿ ಸೂಚನೆಗಳನ್ನು 
ಆಗಿಂದಾಗ್ಗೆ ನಿರಂತರವಾಗಿ ನೀಡಲಾಗುತ್ತಿದೆ. 


ಸಂಖ್ಯ: ಒಇ 48 ಪಿಇಎಂ 2022 ' 


lu 
(ಆರಗ ಜ್ಞಾನೇಂದ್ರ 
ಗೃಹ ಸಚಿವರು 


